ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 5ನೇ ಜೂನ್‌, 2೦13 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಒಂದನೇ ಹಾಗೂ ಎರಡನೇ 


ಪಟ್ಟಿಯ ರೀತ್ಯಾ) 


3. ಘನತೆವೆತ್ತ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ಶ್ರೀ ಬಸವರಾಜ ರಾಯರೆಡ್ಡಿ. ಅವರು ದಿನಾಂಕ: ೦4ನೇ ಜೂನ್‌, 2೦13ರಂದು 
ಸೂಚಿಸಿದ ಕೆಳಕಂಡ ಪ್ರಸ್ತಾವದ ಮೇಲೆ ಚರ್ಚೆ: 


“2೦13ರ ಜೂನ್‌, 3ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 


ಮಿ.ಓಂಪಕಾಶ 
ಕಾರ್ಯಜೆರ್ಶಿ 


Ry N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/Kla) 


